ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಸಕ್ಕರೆ ಕಾರ್ಬಾನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಮತ್ತು ವೇತನದ ಕುರಿತು 
ಶ್ರೀ ಆರ್‌.ಬಿ.ತಿಮ್ಮಾಪೂರ (ವಿಧಾನಸಭೆಯಿಂದ ಚುನಾಯಿತರಾದವರು) 
450 (430) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಒಟ್ಟು ಸಕ್ಕರೆ ಕಾರ್ಬಾನೆಗಳೆಷ್ಟು ; ಅವುಗಳು ಯಾವುವು; (ಜಿಲ್ಲಾವಾರು ಮಾಹಿತಿ 
ಒದಗಿಸುವುದು) 


(ಆ) ಈ ಸಕ್ಕರೆ ಕಾರ್ಬಾನೆಗಳಲ್ಲಿ ಸರ್ಕಾರಕ್ಕೆ ಸೇರಿದ ಹಾಗೂ ಖಾಸಗೀ ಸಹಭಾಗಿತ್ವಕ್ಕೆ ಒಳಪಟ್ಟಿವುಗಳು 
ಎಷ್ಟು ; (ಪ್ರತ್ಯೇಕ ಬಿವರ ನೀಡುವುದು) 


(ಇ) ಈ ಸಕ್ಕರೆ ಕಾರ್ಬಾನೆಗಳಲ್ಲಿ ಕಾರ್ಯನಿರ್ಪಹಿಸುತ್ತಿರುವ ನೌಕರರ ಸಂಖ್ಯೆ ಎಷ್ಟು ; ಮಾಸಿಕ 
ಪಾವತಿಸುತ್ತಿರುವ ವೇತನದ ವಿವರ ಒದಗಿಸುವುದು ? (ದರ್ಜಿವಾರು ಮಾಹಿತಿ ನೀಡುವುದು) 


